ಕರ್ನಾಟಕ ವಿಧಾನ ಪರಿಷತ್‌ 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


3. ಉತ್ತರಿಸುವ ದಿನಾಂಕ 


4. ಉತ್ತರಿಸುವ ಸಚಿವರು 


778 (937) 


: ಶ್ರೀ ಅರವಿಂದ ಕುಮಾರ ಅರಳ 


(ವಿಧಾನ ಸಭೆಯಿಂದ ಚುನಾಲುತರಾದವರು) 
21.12.2೦೦1 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಪ್ರಶ್ನೆ 


ಉತ್ತರ 


ಬೀದರ್‌ ಜಲ್ಲೆಯಲ್ಲ ಕೆ.ಐ.ಎ.ಡಿ.ಬ. 
ವತಿಯಂದ ಹಂಚಿಕೆಯಾದ 
ನಿವೇಶನಗಳೆಷ್ಟು; ಇದರಲ್ಲ ಮಹಿಳೆಯರಿಗೆ 
ಸೀಮಿತಗೊಜಸಿ ಹಂಚಿಕೆ ಮಾಡಲಾದ 
ನಿವೇಶನಗಳೆಷ್ಟು: ಅಸ್‌ ನಲ್ಲ ಇರುವ 
ನಿವೇಶನಗಳ ಸಂಖ್ಯೆ ಎಷ್ಟು (ವಿವರವಾದ 
ಮಾಹಿತಿ ನೀಡುವುದು) 


ಜೀದರ್‌ ಜಲ್ಲೆಯಲ್ಲ ಕೆ.ಐ.ಎ.ಡಿ.ಬ. ವತಿಯಿಂದ ಒಟ್ಟು 
1392 ನಿವೇಶನಗಳು ಹಂಚಿಕೆಯಾಗಿದ್ದು, ಇದರಲ್ಲ ಮಹಿಳೆಯರಿಗೆ 
177 


ನಿವೇಶನಗಳು ಹಂಚಕೆಯಾಗಿರುತ್ತದೆ ಹಾಗೂ 102 


ನಿವೇಶನಗಳು ಲೀಸ್‌ ನಲ್ಲ ಇರುತ್ತದೆ. 


ಜೀದರ್‌ ಜಲ್ಲೆಯಲ್ಲ ಕೈಗಾರಿಕಾವಾರು ಹಂಚಿಕೆ ಮಾಡಿದ 
ನಿವೇಶನಗಳ ವಿವರವನ್ನು ಅನುಬಂಧ-1 ರಲ್ಲ ಲಗತ್ತಿಸಲಾಗಿದೆ. 


(ಆ) | ಮಹಿಳಾ ಉದ್ಯಮ ಪಾರ್ಕ್‌ ಪ್ರಕ್ರಿಯೆ 
ಯಾವ ಹಂತದಲ್ಲದೆ; ಇದನ್ನು 2೦೦1- 
2೭ನೇ ಸಾಅನಲ್ಲ ಪ್ರಾರಂಭಸಲು ಕ್ರಮ 


ಕೈಗೊಳ್ಳಲಾಗುವುದೇ: 


| 


ಕೆ.ಐ.ಐ.ಡಿ.ಬ.ಯು ಜೀದರ್‌ ಜಲ್ಲೆ, ಕೊಲ್ಲಾರ್‌ ೭ನೇ 
ಹಂತದಲ್ಲ 42.57 ಎಕರೆ ಪ್ರದೇಶದಲ್ಲ ಮಹಿಳಾ ಉದ್ಯಮ 
ಅದರಂತೆ, 
ದಿನಾಂಕ: 3೦.೦8.೭೦೭1 ರಂದು ರೂ.6.01 ಕೋಟ ವೆಚ್ಚದಲ್ಲಿ 
ಕಾಮಗಾರಿಯನ್ನು ಕೈಗೊಳ್ಳಲು ಕಾರ್ಯಾದೇಶ ನೀಡಲಾಗಿದೆ. 


ಪಾರ್‌ ನಿರ್ಮಿಸಲು ಕ್ರಮ ಕೈಗೊಂಡಿರುತ್ತದೆ. 


(ಇ) | ಮಹಿಳಾ ಉದ್ದಿಮೆದಾರರಿಗೆ New 
Industrial Policy ಯೇ ಯಾವ ಯಾವ 


ಸೌಲಭ್ಯಗಳನ್ನು ನೀಡಲಾಗುವುದು? 


ಕೈಗಾರಿಕಾ ನೀತಿ ೭೦೭೦-೭5ರಣ್ಲ ಎಂ.ಎಸ್‌.ಎಂ.ಇ.ಗಳಗೆ 
ನೀಡುವ ಉತ್ತೇಜನ ಮತ್ತು ರಿಯಾಯುತಿಯಲ್ಲ ಸಾಮಾನ್ಯ ವರ್ಗಕ್ಥೆ 
ನೀಡುವ ಸೌಲಭ್ಯಗಳಲ್ಲ ಮಹಿಳಾ ಉದ್ದಿಮೆದಾರರಿಗೆ ಶೇಕಡಾ 
5ರಷ್ಟು ವಿಶೇಷ ಪ್ರೋತ್ಸಾಹ ಮತ್ತು ರಿಯಾಯತಿ ನೀಡಲಾಗುತ್ತಿದೆ. 


ಸಂಖ್ಯೆ: ನಿಐ ೭57 ಐಎಪಿ (ಇ) 2೦೦೭೦1 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


en J 


ಅನುಬಂಧ: 


ಬೀದರ್‌ ಜಿಲ್ಲೆಯಲ್ಲಿ ಕೆ.ಐ.ಎ.ಡಿ.ಬ ವತಿಯಿಂದ ಹಂಚಿಕೆಯಾದ ನಿವೇಶನಗಳೆಷ್ಟು ಇದರಲ್ಲಿ ಮಹಿಳೆಯರಿಗೆ ಸೀಮಿತಗೊಳಿಸಿ ಹಂಚಿಕೆ 
ಮಾಡಲಾದ ನಿವೇಶನಗಳೇಷು; ಲೀಸ್‌ ನಲ್ಲಿ ಇರುವ ನಿವೇಶನಗಳ ಸಂಖ್ಯೆ ಎಷು; (ವಿವರವಾದ ಮಾಹಿತಿ ನೀಡುವುದು). 


ಸೀಮಿತಗೊಳಿಸಿ ಹಂಚಿಕೆಯಲ್ಲಿ ಲೀಸ್‌ 
ಹಂಚಿಕೆಯಾದ ಹಂಚಿಕೆ ಮಾಡಲಾದ ನಲ್ಲಿ ಇರುವ 
ನಿವೇಶಗಳು ನಿವೇಶನಗಳ ಸಂಖ್ಯೆ 


ಹುಮನಾಬಾದ ಕೈಗಾರಿಕಾ 


[tal 
[28 


ಟರ 
ಗ ೫ 


Technical Assistant =| 
KIADB 
Bengalurg 


